ಕರ್ನಾಟಿಕ 


ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


6೨6 
04.03.2021. 


ಶ್ರೀ. ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭಾ 
ಕ್ಲೇತ್ರದಿಂದ ಚುನಾಯಿತರಾದವರು) 

ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಸಚಿವರು. 


ಕ್ರ ಪುಶ್ನೆ ಉತ್ತರ 

ಸಂ _ _ 

ಅ |2018-19 ರಿಂದ 2020-21 ಸೇ| ಕಳೆದ ಮೂರು ವರ್ಷಗಳಲ್ಲಿ ಬೀದರ್‌ಕ್ರೀಡಾ ವಸತಿ ನಿಲಯಕ್ಕೆ 
ಸಾಲಿನಲ್ಲಿ ಬೀದರ್‌: ಜಿಲ್ಲೆಯಲ್ಲಿ | ಜಿಲ್ಲಾ ಪಂಚಾಯತ್‌ ವಲಯದಿಂದ ಬಿಡುಗಡೆಯಾದ 
ಕ್ರೀಡಾಶಾಲೆ/ವಸತಿ ನಿಲಯಗಳಿಗೆ | ಅನುದಾನದ ವಿವರ ಕೆಳಕಂಡಂತಿರುತ್ತದೆ:- 
ಬಿಡುಗಡೆಯಾದ ಅನುದಾನ ಎಷ್ಟು; ರೂ.ಲಕ್ಷಗಳಲ್ಲಿ 

KS (ರೂ.ಲ 2) 
(ವಿವರವಾದ ಮಾಹಿತಿ ನೀಡುವುದು) ಥ್ರ ವಷ ನಷಾಗತಯಾವ 
ಸಂ] ಅನುದಾನ 
1 2018-19 11.00 
2 2019-20 13,00 
3 2020-2 | 13.00 
ಒಟ್ಟು |. 37.00 
ರಾಜ್ಯ ವಲಯದ ಅನುದಾನದಿಂದ ಊಟೋಪಹಾರ ಮತ್ತಿತರ 
ಬಾಬ್ದು 2018-19 ರಲ್ಲಿ ರೂ. 19.58 ಲಕ್ಷ ಹಾಗೂ 2019-20ನೇ 
ಸಾಲಿನಲ್ಲಿ ರೂ. 24.20 ಲಕ್ಷ ವೆಚ್ಚ ಭರಿಸಲಾಗಿದೆ. 2020-21 ನೇ 
ಸಾಲಿನಲ್ಲಿ ರಾಜ್ಯ ವಲಯದಿಂದ ಯಾವುದೇ ಷೆಚ್ಚ್‌ 
ಭರಿಸಿರುವುದಿಲ್ಲ. _ 

ಆ |2018-19 ರಿಂದ 2020-21ನೇ! ಕಳೆದ ಮೂರು ವರ್ಷಗಳಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು 
ಸಾಲಿನಲ್ಲಿ ಕ್ರೀಡಾ ಸಾಮಗಿಗಳನ್ನು | ಖರೀದಿಸಲು ಮತ್ತು ಆಟದ ಮೈದಾನ ಅಭಿವೃದ್ಧಿಗೊಳಿಸಲು 
ಖರೀದಿಸಲು ಮತ್ತು ಆಟದ ಮೈದಾನ | ಬಿಡುಗಡೆಯಾದ ಅನುದಾನದ ವಿವರ ಕೆಳಕಂಡಂತಿದೆ:- 
ಅಭಿವೃದ್ಧಿಗೊಳಿಸಲು ಬಂದಿರುವ ರೂ.ಲಕ್ಷಗಳಲ್ಲಿ 

ದ (ರೂ.ಲ }) 
ಅನುದಾನ ದಗ ದ (ವಿವರವಾದ ಕ್ರಸ ವರ್ಷ ಬಿಡುಗಡೆಯಾದ 
ಒದಗಿಸುವುದು) ಅನುದಾನ 

1 2018-19 27.00 

2 2019-20 — 

3 20202 22.00 
ಒಟು 49.00 

ಇ | ಬೀದರ್‌ ಜಿಲ್ಲೆಯಲ್ಲಿರುವ ಗ್ರಾಮೀಣ | ಬೀದರ್‌ಜಿಲ್ಲೆಯಲ್ಲಿರುವ ಗ್ರಾಮೀಣ ಕ್ರೀಡಾ ಕೇಂದ್ರಗಳ ವಿವರ 


ಕ್ರೀಡಾ ಕೇಂದ್ರಗಳ ಸಂಖ್ಯೆ ಎಷ್ಟು; 
(ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


ಕೆಳಕಂಡಂತಿದೆ. 
5 


ತಾಲ್ಲೂಕು 
ಬೀದರ್‌ 
ಭಾಲ್ಡಿ 
ಔರಾದ 
ಬಸವಕಲ್ಯಾಣ 
ಹುಮನಾಬಾದ 


1 ಕ್ರೀಡಾ ಕೇಂದ್ರಗಳ ಸಂಖ್ಯೆ 
08 


08 
08 
08 
08 


KT 


--2) 


-2- 


ಈ | ಗ್ರಾಮೀಣ ಪ್ರದೇಶದಲ್ಲಿರುವ | ಕಳೆದ ' ಮೂರು ವರ್ಷಗಳಲ್ಲಿ ಗ್ರಾಮೀಣ ಪುದೇಶದಲ್ಲಿರುವ 
ವಿದ್ಯಾರ್ಥಿ ಮತ್ತು | ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಹಾಗೂ ಕ್ರೀಡಾಕೂಟ 
ವಿದ್ಯಾರ್ಥಿನಿಯರಿಗೆ ಹಾಗೂ | ಸಂಘಟನೆಗಳಿಗೆ ತಾಲೂಕುವಾರು ವಿತರಿಸಲಾಗಿರುವ ಕ್ರೀಡಾ 
ಶೀಡಾಕೂಟ ಸಂಘಟಸೆಗಳಿಗೆ ಸಾಮಗಿಗಳನೊಳಗೊಂಡ ಕ್ರೀಡಾಕಿಟ್‌ಗಳ ' ವಿವರ 
ವಿತರಿಸಲಾಗಿರುವೆ ಶ್ರೀಡಾ | ಕೆಳಕಂಡಂತಿದೆ- 
ಸಾಮಗ್ರಿಗಳು ಎಷ್ಟು? || ಕುಸ ತಾಲ್ಲೂಸು ವಿತರಿಸಲಾದ ಕ್ರೀಡಾ 
(ತಾಲ್ಲೂಕುವಾರು ಮಾಹಿತಿ ಕಿಟ್‌ಗಳಸಂಖ್ಯೆ 
ನೀಡುವುದು) 1 | ಬೀದರ್‌ ಅ 

y 2 ಭಾಲಿ ನಿ 
3 ಕಔೌರಾದ 10 
4 ಬಸವಕಲ್ಯಾಣ 15 
|5 [ಹುಮನಾಬಾದ 25 


ಮೈಎಸ್‌ಡಿ-ಇಬಿಬಿ/13/2021. 


(ಡಾ| Wd 


ಯುವ ಸಬಲೀಕರಣ ಮತ್ತು ಶೀಡಾ ಹಾಗೂ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


